ಮಾನ್ಯ ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


|: | ವಸತಿ ಮತ್ತು ಮೂಲಸ್‌ 


(ಅ) | ವಿವಿಧ ವಸತಿ ಯೋಜನೆಯಡಿ 


ಕರ್ನಾಟಕ ವಿಧಾನ ಪರಿಷತ್ತು 


ಫಲಾನುಭವಿಗಳಿಗೆ 
ನೀಡಲಾಗುತ್ತಿರುವ ಸಹಾಯಧನ 


ಮೊತ್ತದಿಂದ ಇಂದಿನ ಬೆಲೆ! 


ಏರಿಕೆಯಿಂದ ವಸತಿ ನಿರ್ಮಾಣ 
ಮಾಡಲು ಕಷ್ಟ 
ಸಾಧ್ಯವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೇಯೇ ; 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 


350 
RE FAL nl 


ಲಭ್ಯ ಅಭಿವೃದ್ಧಿ ಸಚಿವರು 


ಹೌದು 


| 


ಸದರಿ ಯೋಜನೆಗಳಲ್ಲಿ 
ಸಹಾಯಧನವನ್ನು ರಾಜ್ಯ ಸರ್ಕಾರ 
ಪರಿಷ್ಕರಣೆ ಮಾಡಿ, ಹೆಚ್ಚಿನ 
ಸಹಾಯಧನವನ್ನು ನೀಡಲು 
ಸರ್ಕಾರ ಚಿಂತಿಸುವುದೇ ; 


ರಾಜೀವ್‌ ಗಾಂಧಿ ವಸತಿ ನಿಗಮದಿಂದ ಕೇಂದ್ರ ಮತ್ತು ರಾಜ್ಯ 
ಸರ್ಕಾರದಿಂದ ವಿವಿಧ ವಸತಿ ಯೋಜನೆಗಳನ್ನು 


ಅನುಷ್ಠಾನಗೊಳಿಸಲಾಗುತ್ತಿದೆ. ಸದರಿ ಯೋಜನೆಗಳಡಿ ನೀಡಲಾಗುತ್ತಿರುವ 
ಸಹಾಯಧನದ ವಿವರ ಕೆಳಕಂಡಂತಿದೆ. 


ಇ) 


ಹಾಗಾದಲ್ಲಿ, ಯಾವ ಯಾವ 
ಯೋಜನೆಗಳಲ್ಲಿ ಯಾವ 
ಪ್ರಮಾಣದಲ್ಲಿ ಸಹಾಯಧನದ 
ಮೊತ್ತವನ್ನು ಯಾವ 
ಕಾಲಮಿತಿಯಲ್ಲಿ 
ಪರಿಷ್ಕರಿಸಲಾಗುವುದು ? 


ಬಸವ ವಸತಿ 
ಯೋಜನೆ(ಗ್ರಾ) 
2. | ವಾಜಪೇಯಿ - 1.20 - 
ನಗರ ವಸತಿ | 


ಯೋಜನೆ(ನ) | 
ಡಾ: ಬಿ.ಆರ್‌. - I 175 


ಅಂಬೇಡ್ಕರ್‌ 
ನಿವಾಸ್‌ 
ಯೋಜನೆ (ಗ್ರಾ 
& ನ) 


| 4. | ಡಿ.ದೇವರಾಜು 


ಅರಸು ವಸತಿ 
ಯೋಜನೆ(ಗ್ರಾ & 
ಪ್ರಧಾನ ಮಂತ್ರಿ 
ಆವಾಸ್‌ 

ಯೋಜನೆ(ಗ್ರಾ) 


| | ಯೋಜನೆ(ನ) | | | 
ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ(ಗ್ರಾಮೀಣ)ರಡಿ ಕೇಂದ್ರ ಸರ್ಕಾರದಿಂದ 
60:40 ದರದಲ್ಲಿ ರೂ.72,000/- -ಗಳನ್ನು ಮತ್ತು ಪ್ರಧಾನ ಮಂತ್ರಿ ಆವಾಸ್‌ 
ಯೋಜನೆ(ನಗರ)ರಡಿ ನೀಡಲಾಗುವ ಸಂಪೂರ್ಣ ಸಹಾಯಧನ ರೂ.1.50 
ಲಕ್ಷಗಳನ್ನು ಕೇಂದ್ರ ಸರ್ಕಾರ ನೀಡುತ್ತದೆ. 


ರಾಜ್ಯ ಸರ್ಕಾರದಲ್ಲಿ ನೀಡುವ ಸಹಾಯಧನವನ್ನು ಪರಿಷ್ಕರಿಸುವ ಬಗ್ಗೆ | 
ಸಂದರ್ಭನುಸಾರ ಪರಿಶೀಲಿಸಲಾಗುವುದು. 


Me 


(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


ಸಂಖ್ಯೆ :ವಇ 433 ಹೆಚ್‌ಎಎಂ 2021 


